ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 176(1307) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವ ಪರಿಸ್ಥಿತಿ ಸಚಿವರು 


ವಿಷಯ: ಬೀದರ್‌ನಲ್ಲಿರುವ ಐತಿಹಾಸಿಕ "ಕರೇಜ್‌ ಸುರಂಗ ಬಾವಿಯ" ಬಗ್ಗೆ 


(ಅ) ಬೀದರ್‌ನಲ್ಲಿ ವಿಶ್ವದ ವಿಶಿಷ್ಟವಾಗಿರುವ ಕರೇಜ್‌ ಸುರಂಗ ಬಾವಿ ಇದ್ದು, ಇದು 
ಬಹುಮನಿ ಸುಲ್ತಾನರ ಕಾಲದಲ್ಲಿ ಕೊರೆಯಲಾದ ಐತಿಹಾಸಿಕ ಕುರುಹು ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ಕರೇಜ್‌ ಸುರಂಗ ಬಾವಿಯ ಪುನರುಜ್ಮೀವನಕ್ಕೆ ಈವರೆಗೆ ಬಿಡುಗಡೆ ಮಾಡಿರುವ 
ಅನುದಾನ ಎಷ್ಟು; ವೆಚ್ಚ ಮಾಡಿರುವ ಅನುದಾನ ಎಷ್ಟು; ಕೈಗೆತ್ತಿಕೊಂಡಿರುವ 
ಕಾಮಗಾರಿಗಳು ಯಾವುವು; (ಪೂರ್ಣ ವಿವರ ನೀಡುವುದು) 


(ಇ) ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದರೂ, ಅಧಿಕಾರಿಗಳ ವನಿರ್ಲಕ್ಮದಿಂದಾಗಿ 
ಅನುದಾನ ಪೂರ್ಣ ಪ್ರಮಾಣದಲ್ಲಿ ಸದ್ಮಳಕೆ ಆಗದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ನಿರ್ಲಕ ತೋರಿದ ಅಧಿಕಾರಿಗಳ ವಿರುದ್ದ ಯಾವ ಕುಮ 
ಕೈಗೊಳ್ಳಲಾಗುವುದು; 


(ಈ) ಈ ಕರೇಜ್‌ ಸುರಂಗ ಬಾವಿಯ ಪುನರುಜ್ನೀವನಕ್ಕೆ ಸರ್ಕಾರ ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳೇನು? 


